€ 


ಕರ್ನಾಟಕ ವಿಧಾನ ಪರಿಷತ್ತು 
1590 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನ 'ಸಭೆಯಿಂದ 


ಚುನಾಯಿತರಾದವರು) 


ಉತ್ತರಿಸಬೇಕಾದ “ದಿನಾಂಕ 


11.03.2022 


ಮಾನ್ಯ ಯೋಜನೆ, ಕಾರ್ಯಕ್ರಮ 


ಉತ್ತರಿಸುವ ಸಚಿವರು 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


¥e 


ಪಶ್ನೆ 


[ES 


ಉತ್ತರ” ' 


ಅ) 


ರಾಜ್ಯದ ಅತೀ ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ಧಿಗಾಗಿ ಕಳೆದ 3 
ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನವೆಪ್ಟು(ತಾಲ್ಲೂನುವಾರು 
ವವರ ನೀಡುವುದು) 


TT” ಅತೀ ಹಿಂದುಳಿದ ತಾಲ್ಲೂಕುಗಳ ಅಭಿವೃದ್ಧಿಗಾಗಿ ವಿಶೇಷ 
ಅಭಿವೃದ್ಧಿ ಕಳೆದ 


ಬಿಡುಗಡೆಯಾದ ಅನುದಾನ ಈ ಕೆಳಗಿನಂತೆ ಇದೆ. 
T T 
ವರ್ಷ 


ಯೋಜನೆಯಡಿ 3 ವರ್ಷಗಳಲ್ಲಿ 


ಬಿಡುಗಡೆ 
(ರೂಲಕ್ಷೆಗಳಲ್ಲಿ) 


1 2018-19 34350.14 


2019-20: | © 8972466 


3 2020-21 71696.86 


ಒಟ್ಟು 


ವಿವರವು ಅನುಬಂಧ-1ರಲ್ಲಿ ನೀಡಲಾಗಿದೆ. 


195771.66 


"ಅತೀ ಹಿಂದುಳಿದ ತಾಲ್ಲೂಕುಗಳ ' ಅಭಿವೃದ್ಧಿಗಾಗಿ ಕಳೆದ 3] 


ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನವನ್ನು ಯಾವ ಯಾವ 
ಯೋಜನೆಗಳಿಗೆ. ವೆಚ್ಚ ಮಾಡಲಾಗಿದೆ? (ಯೋಜನೆವಾರು ವಿವರ 
ನೀಡುವುದು) 


ಅತೀ : ಹಿಂದುಳಿದ. ತಾಲ್ಲೂಕುಗಳ ಅಭಿವೃದ್ಧಿಗಾಗಿ ಕಳೆದ 3 
| ವರ್ಷಗಳಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಬಿಡುಗಡೆಯಾದ 
'ಅನುದಾನವನ್ನು- ಅಸುಬಂಥ-2ರಲ್ಲಿ -ನೀಡಿರುವ ಯೋಜನೆಗಳಿಗೆ. 


ವೆಚ್ಚ ಮಾಡಲಾಗಿದೆ. 


ಪಿಡಿಎಸ್‌ 11 ಎಸ್‌ಡಿಪಿ 2022 


ಯೋಜನೆ, ಕಾರ್ಯಕ್ರಮ 'ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


Pagel of# # 


ಅನುಬಂಧ-1 - 
2018-19ನೇ ಸಾಲಿನಿಂದ 2020-21ರವರೆಗೆ ವಿಶೇಷ 'ಅಭಿವೃದ್ಧಿ ಯೋಜನೆಯಡಿ ಅತೀ ಹಿಂದುಳಿದ 
ತಾಲ್ಲೂಕುಗಳಿಗೆ ಬಿಡುಗಡೆಯಾದ ಅನುದಾನದ ವಿವರ. 


(ರೂ.ಲಕ್ಷಗಳಲ್ಲಿ) 

[ ಕ್ರ 2018-19 [2019-20 | 2020-21 

ವಿಭಾಗವಾರು ಜಿಲ್ಲೆ ತಾಲ್ಲೂಕು ವರ್ಗ ತಾಲ್ಲೂಕು 
ಘಃ ೫ ಸಂ ic ಬಿಡುಗಡೆ | ಬಿಡುಗಡೆ | ಬಿಡುಗಡೆ 

ಕಲಬುರಗಿ [ಬಳ್ಳಾರಿ ಅತೀ ಹಿಂದುಳಿದ | 1 [ಸಿರಗುಪ್ಪ 838.61 | 1997.64 | 1596.26 
ಕಲಬುರಗಿ [3 ಅತೀ ಹಿಂದುಳಿದ | 2 | ಹೆಚ್‌.ಬಿಹಳ್ಳಿ 849.94 | 2283.01 | 1824.30 
ಕಲಬುರಗಿ [ಬಳ್ಳಾರಿ ಅತೀ ಹಿಂದುಳಿದ | 3 [ಹಡಗಲಿ 1039.49 | 27108] 2166.36 
ಕಲಬುರಗಿ [ರಾಯಚೂರು | ಅತೀ ಹಿಂದುಳಿದ | 4 [ರಾಯಚೂರು 2688.90 | 185495 | 148225 
ಕಲಬುರಗಿ | ಕೊಪ್ಪಳ ಅತೀ ಹಿಂದುಳಿದ | 5 | ಕೊಪ್ಪಳ 1838.93 | 27108| 216636 
ಬೆಳಗಾವಿ ಚೆಳಗಾವಿ ಅತೀ ಹಿಂದುಳಿದ | 6 |ಅಥಣ 1120.25 | 167486 | 1338.34 
ಬೆಳಗಾವಿ ಬೆಳಗಾವಿ ಅತೀ ಹಿಂದುಳಿದ | 7 | ಗೋಕಾಕ್‌ 861.50 | 1954.00 | 156139 
ಬೆಳಗಾವಿ ಬೆಳಗಾವಿ ಅತೀ ಹಿಂದುಳಿದ | 8 | ಸವದತ್ತಿ 629.61 | 1954.00 | 156139 
ಜಿಳೆಗಾವಿ | ಬಾಗಲಕೋಟಿ | ಅತೀ ಹಿಂದುಳಿದ | 9 | ಹುನಗುಂದ 859.85 | 2093.57 | 167292 
ಚಿಳಗಾವಿ '| ಬಾಗಲಕೋಟೆ | ಅತೀ ಹಿಂದುಳಿದ | 10 [ಬಾದಮಿ see ios | 200751 
ಬೆಳಗಾವಿ ಧಾರವಾಡ ಅತೀ ಹಿಂದುಳಿದ [1 [ತಲ್‌ ಘಟಗಿ 505.93 | 2233.14 | 1784.45 
ಬೆಳಗಾವಿ ಗದಗ | ಅತೀ ಹಿಂದುಳಿದ | 12 | ಮುಂಡರಗಿ 408.54 | 167486 | 1338.34 
ಬೆಳಗಾವಿ [ತಾಪಂ ಅತೀ ಹಿಂದುಳಿದ | 1 [ಸವಣೂರು 536.96 | 1814.43 | 1449.87 
ಬೆಳಗಾವಿ ಹಾವೇರಿ ] ಅತೀ ಹಿಂದುಳಿದ | 14 | ಶಿಗ್ಗಾಂವ್‌ 662.54 | 2233141 1784.45 |, 
ಬೆಳಗಾವಿ ಹಾವೇರಿ ಅತೀ ಹಿಂದುಳಿದ | 15 | ಒರೆಕೆರೂರು 447.26 | 167486 | 1338.34 
ಬೆಳಗಾವಿ ಉತ್ತರ ಕನ್ನಡ [ಅತೀ ಹಿಂಡುಳಿದ | 16 | ಸೂಪ (ಜೋಲಯುಡು) 568.37 | 181443 | 1449.87 

- | ಜೆಳಗಾಡಿ- -1-ಉತ್ತರ' ಕನ್ನಡ" ಅತೀ ಹಿಂದುಳಿದ" | 17- [ಭಳ 9099 | 251228| 200751 
ಬೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 18 | ಹಿರಿಯೂರು 638.95 | 1756.45 | 1403.54 

| ಬೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 19 | ಮೊಳಕ್ಕಾಲ್ಕೂರು 740.89 2161.78 | 1727.43 
ಚೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 20 | ಹೊಳಲ್ಕೇರೆ | 7865 2678] 172748 
ಬೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 21 [ಚಳ್ಳಕೆರೆ 1000.75 | 2567.12 | 2051.32 
ಚಿಂಗಳೂರು | ದಾವಣಗೆರೆ ಅತೀ ಹಿಂದುಳಿದ | 22 | ಹೊನ್ನಾಳಿ 627.49 | 189156 | ISI150 
ಬೆಂಗಳೂರು ದಾವಣಗೆರೆ ಅತೀ ಹಿಂದುಳಿದ 23 ಇಸಳೂರು 969.20 | 2702.23 2159.29 
ಚೆಂಗಳೂರು | ಕೋಲಾರ ಅತೀ ಹಿಂದುಳಿದ | 24 | ಮುಳಬಾಗಿಲು 580.50 | 162134 | 1295.57 
ಬೆಂಗಳೂರು | ಚಿಕ್ಕಬಳ್ಳಾಪುರ ಅತೀ ಹಿಂದುಳಿದ 25 | ಗುಡಿಬಂಡೆ 651.82 2161.78 1727.43 
ಬೆಂಗಳೂರು | ಚಿಕ್ಕಬಳ್ಳಾಪುರ [oe 26 | ಗೌರಿಬಿದನೂರು 1443.37 | 229689 | 183539 
ಬೆಂಗಳೂರು | ಶಿವಮೊಗ್ಗ ಅತೀ ಹಿಂದುಳಿದ | 27 | ಸೊರಬ 844.65 | 2432.00 | 1943.36 
ಬೆಂಗಳೂರು | ತುಮಕೂರು [ಅತೀ ಓಂದುಳಿದ | 28 |ತುರುವೇಕಿರ 66676 | 189156 | “siso 
ಬೆಂಗಳೂರು | ತುಮಕೂರು | ಅತೀ ಹಿಂದುಳಿದ | 29 | ಕೊರಟಗೆರೆ 660.65 | 229689 | 1835.39 
ಬೆಂಗಳೂರು | ತುಮಕೂರು | ಅತೀ ಹಿಂದುಳಿದ | 30 | ಚಿಕ್ಕನಾಯಕನಹಳ್ಳಿ 627.37 | 229689 | 1835.39 | 
ಮೈಸೂರು | ಚಿಕ್ಕಮಗಳೂರು | ಅತೀ ಹಿಂದುಳಿದ | 31 | ಕಡೂರು 1247.08 | 2968.93 | 2372.40 

Page 2of7 
ian 


ಕ್ರ 2018719 [2019-20 [2020-21 
ವಿಭಾಗವಾರು ಜಿಲ್ಲೆ ತಾಲ್ಲೂಕು ವರ್ಗ ತಾಲ್ಲೂಕು 
ಸಂ ಬಿಡುಗಡೆ ಬಿಡುಗಡೆ ಬಿಡುಗಡೆ 
ಮೈಸೂರು ಹಾಸನ ಅತೀ ಹಿಂದುಳಿದ | 32 | ಅರಕಲಗೂಡು 862.82 2500.15 1997.81 
ಮೈಸೂರು ಮಂಡ್ಯ ಅತೀ ಹಿಂದುಳಿದ 33 | ಮಳವಳ್ಳಿ 829.36 2500.15 1997.81 
ಮೈಸೂರು ಮಂಡ್ಯ ಅತೀ ಹಿಂದುಳಿದ | 34 | ನಾಗಮಂಗಲ 824.57 2656.41 | 212267 
ಹ್ಯೈಸೂರು ಮಂಡ್ಯ ಅತೀ ಹಿಂದುಳಿದ | 35 | ಕೃಷ್ಣರಾಜಪೇಟೆ 949.19 | 3125.48 |, 249726 
ಮೈಸೂರು ಮೈಸೂರು ಅತೀ ಹಿಂದುಳಿದ 36 | ಹಣಸೂರು 494.33 1875.11 1498.36 
ಮೈಸೂರು ಮೈಸೂರು » ಅತೀ ಹಿಂದುಳಿದ 37 | ಟಿ.ನರಸೀಪುರ 582.05 2031.37 | 1623.22 
ಮೈಸೂರು ಮೈಸೂರು ಅತೀ ಹಿಂದುಳಿದ 38 | ನಂಜನಗೂಡು 923.37 2031.37 | 1623.22 
"ಮೈಸೂರು ಚಾಮರಾಜನಗರ | ಅತೀ ಹಿಂದುಳಿದ | 39 | ಗುಂಡ್ಲುಪೇಟೆ 104195,| 2968.93 | 2372.40 
ಮೈಸೂರು ಚಾಮರಾಜನಗರ | ಅತೀ ಹಿಂದುಳಿದ | 40 ಕೊಳ್ಳೇಗಾಲ 931.04 3125.18 | 2497.26 
ಒಟ್ಟು 34350.14 | 89724.66 | 71696.86 


RS 


Page 3 of 7 


| ಅನುಬಂಧ-2 
ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಇಲಾಖೆಗಳ ಅತೀ, ಹಿಂದುಳಿದ ತಾಲ್ಲೂಕುಗಳ ಯೋಜನೆಗಳ ವಿವರ 
ಕ್ರ 


ಸಂ. 


ಇಲಾಖೆ/ಯೋಜನೆಗಳು 


1. ಕೃಷಿ 


1 ವೆಗವರ್ಧಕ ಅಭಿವೃದ್ಧಿ ಕಾರ್ಯಕ್ರಮ 


2 |ಕೃಷಿ ಭಾಗ್ಯ 
3 [ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ 


4/2. ತೋಟಗಾರಿಕೆ [4 Kk 


4 ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ 


5 ಪಿಎಂಕೆಎಸ್‌ವೈ - ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ 


6 | ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ 


3. ಜಲ ಸಂಪನ್ಮೂಲ 


7 ಕೃಷ್ಣ-ಭಾಗ್ಯ ಜಲ ನಿಗಮ ನಿಯಮಿತ 


8 ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 


9 ಕರ್ನಾಟಕ ನೀರಾವರಿ ನಿಗಮ್‌ ಲಿಮಿಟೆಡ್‌ (ಎಪಿಪಿ ರೂ .150 ಕೋಟಿಗಳಿಗೆ) 


10 {ಕಾವೇರಿ ನೀರಾವರಿ ನಿಗಮ ನಿಯಮಿತದಿಂದ ನೀರಾವರಿ ಕಾಮಗಾರಿಗಳು 


1 | ವಿಶೇಶ್ವರಯ್ಯ ಜಲ ನಿಗಮ ನಿಯಮಿತ 


12 | ಕಾಡಾ-ವಿಶೇಷ ಅಭಿವೃದ್ಧಿ ಕಾರ್ಯಕ್ರಮ 


-|4-ಸಣ್ಣ ನೀರವಾರ 


13 | ಹೊಸ ಕಾಮಗಾರಿಗಳಿಗೆ ಇಡಿಗಂಟು. 


WR . . 
14 | ಒಟ್ಟಾರೆ ಹೊಸ ಕಾಮಗಾರಿಗಳು 


15 | ಕೆರೆಗಳ ಅಧುನೀಕರಣ 


5. ಸಾರಿಗೆ 


16 | ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 


17 ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 


18 | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 


19 | ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 
6. ಮೂಲಭೂತ ಸೌಕರ್ಯ 


[8 


20 -ಶೈಲ್ವೆ ಯೋಜನೆಗಳ ವೆಚ್ಚ ಹಂಚಿಕೆ 


7. ಲೋಕೋಪಯೋಗಿ 


21 | ಜಿಲ್ಲಾ ಮತ್ತು ಇತರೆ ರಸ್ತೆಗಳು 
tt 


‘Page4of7 


ಇಲಾಖೆ/ಯೋಜನೆಗಳು 


a 


8. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


- 22 | ಗಾಮೀಣ ನೀರು ಸರಬರಾಜು-ವಿಅಕಾ 


23 | ಗ್ರಾಮೀಣ ನೀರು ಸರಬರಾಜು 


24 | ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಕಾಮಾಗಾರಿ-ನಬರ್ಡ್‌ 


25 | ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ 


10, ಅಂಧನ 


27 [ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ 


11. ಸಹಕಾರ 


28 |ಎ.ಪಿ.ಎಂ.ಸಿ.ಗಳ ವಿಶೇಷ ಯೋಜನೆಗಳಿಗೆ ನೆರವು 


12. ಒಳಾಡಳಿತ 


29 | ಕೆ.ಎಸ್‌.ಎಫ್‌.ಇ 


13. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ « 


30 |ಕರ್ನಾಟಕ ರಾಜ್ಯ ಡ್ರಗ್‌, ಲಾಜಿಸ್ಟಿಕ್‌ ಮತ್ತು ವೇರಹೌಸಿಂಗ್‌ ಸೊಸೈಟಿ 


31 ರಾಷ್ಟ್ರೀಯ ಆರೋಗ್ಯ ಅಭಿಯಾನ (ರಾ.ಆ.ಅ) 


32 ಆರೋಗ್ಯ ಕರ್ನಾಟಕ 


33 ಆಸ್ಪತ್ರೆ ನಿರ್ಮಾಣ/ಉನ್ಸತೀಕರಣ 


34 | ಆಯುಶ್ಥಾನ ಭಾರತ - ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ 


14. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 


35 | ಶಾಲೆಯ ಸೌಲಭ್ಯಗಳ ನಿರ್ವಹಣೆ 


36 | ರಾಜ್ಯ ಉಪಕ್ರಮಗಳಡಿಯಲ್ಲಿ ಸರ್ವಶಿಕ್ಷಣ ಅಭಿಯಾನ ಸಮಾಜ 


pS 
37 | ಸಮಗ್ರ ಶಿಕ್ಷಣ ಅಭಿಯಾನ-ಕರ್ನಾಟಕ 


38 |ಪದವಿ ಪೂರ್ವ ಪರೀಕ್ಷೆ 


39 | ಪ್ರೌಢಶಾಲೆಗಳಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯ 


15. ಉನ್ನತ ಶಿಕ್ಷಣ 


40 | ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಟ್ಟಡಗಳು 


16. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 


41 | ಅಂಗನವಾಡಿ ಕಟ್ಟಡಗಳು - ವಿಅಕಾ 


17. ಕೌಶಲ್ಯ ಅಭಿವೃದ್ಧಿ ಇಲಾಖೆ 


42 | ವಿಶೇಷ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಗಳು 


page 5 of 7 


tat 


ಇಲಾಖೆ/ಯೋಜನೆಗಳು 


18. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


43 


ಹಾಸ್ಟೆಲ್‌ ಕಟ್ಟಡಗಳ ನಿರ್ಮಾಣ 


19. ಅಲ್ಪ ಸಂಖ್ಯಾತರ ಇಲಾಖೆ 


44 


ಕಛ್ಪೇರಿ ಸಂಕೀರ್ಣಗಳು, ಉರ್ದು ಸಮಾವೇಶ. ಮತ್ತು ಸಂಸ್ಕೃತಿಕ ಕೇಂದ್ರ.......... 


ಅಲ್ಲಸಲಖ್ಯಾತರಿಗಾಗಿ ವಸತಿನಿಲಯ ಮತ್ತು ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣ, ಅಲ್ಲ ಸಂಖ್ಯಾತರ 


20. ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 


45 | ಅನುಚ್ಛೇದ 371ಜೆ-ಹೈದಾರಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ 
p ಭು 
ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಅತೀ ಹಿಂದುಳಿದ ತಾಲ್ಲೂಕುಗಳಿಗೆ ವೆಚ್ಚದ ವಿವರ 
(ರೂ.ಲಕ್ಷಗಳಲ್ಲಿ) 
ಕ್ರ 2018-19 | 2019-20 | 2020-21 
ವಿಭಾಗವಾರು ಜಿಲ್ಲೆ ತಾಲ್ಲೂಕು ವರ್ಗ ತಾಲ್ದೂಕು 
ಸಂ ವೆಚ್ಚ ವೆಚ್ಚ ವೆಚ್ಚ |. 
ಕಲಬುರಗಿ | ಬಳ್ಳಾರಿ ಅತೀ ಹಿಂದುಳಿದ i] 1 | ಸಿರಗುಪ್ಪ 83615 | 2174.72 | 1544.70 || 
ಕಲಬುರಗಿ | ಬಳ್ಳಾರಿ ಅತೀ ಹಿಂದುಳಿದ | 2 |ಹೆಚ್‌.ಬಿಹಳ್ಳಿ 846.83 | 2485.39 | 1765.38 
ಕಲಬುರಗಿ | ಬಳ್ಳಾರಿ ಅತೀ ಹಿಂದುಳಿದ | 3 [ಹಡಗಲಿ 1036.04 | 295140 | 2096.38 
ಕಲಬುರಗಿ | ರಾಯಚೂರು | ಅತೀ ಹಿಂದುಳಿದ | 4 | ರಾಯಚೂರು 2686.03 | 2019.38 | 1434.37 
ಕಲಬುರಗಿ | ಕೊಪ್ಪಳ ಅತೀ: ಹಿಂದುಳಿದ | 5 | ಕೊಪ್ಪಳ 1835.43 | 2951.40 | 2096.38 || 
ಬೆಳಗಾವಿ ಬೆಳಗಾವಿ ಅತೀ ಹಿಂದುಳಿದ | 6. | ಅಥಣ 98742 | 182332 DS 
ಬೆಳಗಾವಿ | ಚಿಳಗಾವಿ ಅತೀ ಹಿಂದುಳಿದ | 7 | ಗೋಕಾಕ್‌ 857.05 | 2127.21| 1510.96 
ಬೆಳಗಾವಿ [ಬೆಳಗಾವ [ಅತೀ ಹಿಂದುಳಿದ | 8 [ಸವದತ್ತಿ |. 62733 | 212721 | 151096 
ಬೆಳಗಾವಿ ಬಾಗಲಕೋಟೆ | ಅತೀ ಹಿಂದುಳಿದ | 9.| ಹುನಗುಂದ 623.76 2279.16 1618.89 
ಚೆಳಗಾವಿ ಬಾಗಲಕೋಟೆ | ಅತೀ ಹಿಂದುಳಿದ | 10 | ಬಾದಮಿ 862.18 | 2734.99 | 1942.66 
ಬೆಳಗಾವಿ ಧಾರವಾಡ ಅತೀ ಹಿಂದುಳಿದ '| ೫1 [ಕಲ್‌ ಘಟಗಿ 498.23 | 243110 | 1726.81 
ಬೆಳಗಾವಿ ಗದಗ ಅತೀ ಹಿಂದುಳಿದ | 12 | ಮುಂಡರಗಿ 405.50 | 182332| 1295.1 
ಬೆಳಗಾವಿ: | ಹಾವೇರಿ ಅತೀ ಹಿಂದುಳಿದ | 13 | ಸವಣೂರು 534.28 | 1975.27] 1403.03 
[ys ಹಾವೇರಿ ಅತೀ ಹಿಂದುಳಿದ | 14 | ಶಿಗ್ಗಾಂವ್‌ 659.48 | 243110 | 1726.81 
| ಬೆಳಗಾಎ ಹಾವೇರಿ ss ಹಿಂದುಳಿದ | 15 | ಹಿರೆಕೆರೂರು 445.01 | 182332| 1295.11 
ಚಿಳಗಾವಿ ಉತ್ತರ ಕನ್ನಡ | ಅತೀ ಹಿಂದುಳಿದ | 16 | ಸೂಪ (ಜೋಯಿಡ) 565.26 | 1975.27 | 1403.03 
| ಬೆಳಗಾವಿ | ಉತ್ತರ ಕನ್ನಡ [ಅತೀ ಹಿಂದುಳಿದ | 17 [ಭಟ್ಟಳ 686.47 | 273499 | 194266 
ಬೆಂಗಳೂರು. | ಚಿತ್ರದುರ್ಗ ಅತೀ ಹಿಂದುಳಿದ | 18 | ಹಿರಿಯೂರು 636.78 | 1912.15 | 1358.20 
--ಚೆಂಗಳೂರು--| ಚಿತ್ರದುರ್ಗ ಅತೀ ಹಿಂದುಳಿದ ] 19-1 ಮೊಳಕ್ಕಾಲ್ಲೂರು 738.29 | 235341} 167163 
ಬೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 20 | ಹೊಳಲ್ಟೇರೆ 796.11 | 235341 | 1671.63 


Page 6 of 7 


ಸ $ SE 3್ರ ಮ 2018-19 | 2019-20 | 2020-21 | 
ಸಂ ವೆಚ್ಚ ವೆಚ್ಚ ವೆಚ್ಚ 
ಬೆಂಗಳೂರು | ಚಿತ್ರದುರ್ಗ ಅತೀ ಹಿಂದುಳಿದ | 21 | ಚಳ್ಳಕೆರೆ 997.66 | 2794.68 | 1985.06 
ಬೆಂಗಳೂರು | ದಾವಣಗೆರೆ ಅತೀ ಹಿಂದುಳಿದ | 22 | ಹೊನ್ನಾಳಿ 634.61 | 2059.24 | 1462.68 
ಬೆಂಗಳೂರು | ದಾವಣಗೆರೆ ಅತೀ ಹಿಂದುಳಿದ | 23 | ಜಗಳೂರು 963.61 i 2941.77 | 2089.54 
ಬೆಂಗಳೂರು | ಕೋಲಾರ ಅತೀ ಹಿಂದುಳಿದ | 24 | ಮುಳಬಾಗಿಲು 573.66 | 1765.06 | 1253.72 
ಚೆಂಗಳೂರು | ಚಿಕ್ಕಬಳ್ಳಾಪುರ | ಅತೀ ಹಿಂದುಳಿದ | 25 | ಗುಡಿಬಂಡೆ 648.99 | 2353.41 | 167.63 
ಬೆಂಗಳೂರು | ಚಿಕ್ಕಬಳ್ಳಾಪುರ | ಅತೀ ಹಿಂದುಳಿದ | 26 | ಗೌರಿಬಿದನೂರು 840.66 | 2500.50 | 1776.1 
ಬೆಂಗಳೂರು | ಶಿವಮೊಗ್ಗ ಅತೀ ಹಿಂದುಳಿದ | 27 | ಸೊರಬ 838.90 | 2647.59 | 1880.59 
ಬೆಂಗಳೂರು | ತುಮಕೂರು ಅತೀ ಹಿಂದುಳಿದ | 28 [ತುರುವೇಕೆರೆ 664.48 | 2059.24 | 1462.68 
ಬೆಂಗಳೂರು | ತುಮಕೂರು ಅತೀ ಹಿಂದುಳಿದ | 29 | ಕೊರಟಗೆರೆ 657.92 | 2500.50 | 17761 
ಜೆಂಗಳೂರು | ತುಮಕೂರು ಅತೀ ಹಿಂದುಳಿದ | 30 | ಚಿಕ್ಕನಾಯಕನಹಳ್ಳಿ 624.38 | 2500.50 | 1776.11 
ಮೈಸೂರು" | ಚಿಕ್ಕಮಗಳೂರು | ಅತೀ ಹಿಂದುಳಿದ | 31 | ಕಡೂರು 1187.83 | 3232.11 | 2295.77 
ಮೈಸೂರು," | ಹಾಸನ ಅತೀ ಹಿಂದುಳಿದ | 32 | ಅರಕಲಗೂಡು 865.71 | 272177 | 1933.28 
ಮೈಸೂರು ಮಂಡ್ಯ ಅತೀ ಹಿಂದುಳಿದ | 33 | ಮಳವಳ್ಳಿ 857.43 | 272177 | 1933.28 
ಮೈಸೂರು . | ಮಂಡ್ಯ ಅತೀ ಹಿಂದುಳಿದ | 34 | ನಾಗಮಂಗಲ, $21.45 | 2891.88 | 205411 
| ಮೈಸೂರು ಮಂಡ್ಯ ಆತೀ ಹಿಂದುಳಿದ | 35 | ಕೃಷ್ಣರಾಜಪೇಟೆ 941.43 | 3402.22 | 2416.60 
ಮೈಸೂರು | ಮೈಸೂರು ಅತೀ ಹಿಂದುಳಿದ | 36 | ಹಣಸೂರು 488.75 | 2041.33 | 1449.96 
ಮೈಸೂರು | ಮೈಸೂರು ಅ ಹಂದೂದ | ೫ | ಟನರಸೀಪುರ 596.45 | 221144 | 1570.79 
ಮೈಸೂರು | ಮೈಸೂರು ಅತೀ ಹಿಂದುಳಿದ | 38 | ನಂಜನಗೂಡು 920.68 | 2211.44 1570.79 
ಮೈಸೂರು | ಚಾಮರಾಜನಗರ | ಅತೀ ಹಿಂದುಳಿದ | 39 ಗುಂಡ್ಲುಪೇಟೆ 1038.48 | 3232.11| 2295.77 
ಮೈಸೂರು | ಚಾಮರಾಜನಗರ | ಅತೀ ಹಿಂದುಳಿದ | 40 | ಕೊಳ್ಳೇಗಾಲ 920.89 | 3402.22 | 2416.60 


Page 7 of 7 


